


CPMG/ KA/ BG-GPO/13/2003-2005 | ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ವಶ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೧೫, ೨೦೦೪ (ಪುಷ್ಕ ೨೫, ಶಕ ವರ್ಷ ೧೯೨೫) ಸಂಚಿಕೆ ೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 210 ಡಿಸಿಇ 2003, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌ 2003 
ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಈ ಕೆಳಕಂಡ ಗ್ರೂಪ್‌-ಎ ಮತ್ತು ಬಿ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮ 
95(1)ರ ರೀತ್ಯಾ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಮೇಲೆ ಸರ್ಕಾರಿ ಸೇವೆಯಿಂದ 
ನಿವೃತ್ತರಾಗುತ್ತಾರೆ. ಈ ಅಧಿಕಾರಿಗಳಿಂದ ಏನಾದರೂ ಸರ್ಕಾರಕ್ಕೆ ಬರಬೇಕಾದ ಹಣ ಬಾಕಿ ಇದ್ದಲ್ಲಿ ಸಂಬಂಧಪಟ್ಟವರಿಂದ ಸೂಕ್ತ ರೀತಿಯಲ್ಲಿ 
ವಸೂಲಿ ಮಾಡಲು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಆದೇಶಿಸಲಾಗಿದೆ. 



































ಕ್ರ.ಸಂ. ಹೆಸರು ಮತ್ತು ಪದನಾಮ ಕಾಲೇಜು : ಕಛೇರಿ ಹೆಸರು ನಿವೃತ್ತಿ ಹೊಂದುವ ದಿನಾಂಕ 

1 2 3 4 
ಶ್ರೀ:ಶ್ರೀಮತಿ 

1 ಡಾ: ಎಂ.ಡಿ. ಮುತ್ತಮ್ಮ ಕೇಂದ್ರ ಕಛೇರಿ, ಬೆಂಗಳೂರು. 30.06.2004 
ನಿರ್ದೇಶಕರು. 

2 ಡಾ: ಪಿ.ಆರ್‌. ಮಹೇಶ್ವರ ಮೂರ್ತಿ, ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಛೇರಿ, 31.12.2004 
ಜಂಟಿ ನಿರ್ದೇಶಕರು. ಮೈಸೂರು. 

3 ಪಿ. ಪದ್ಮನಾಭನ್‌, ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಛೇರಿ, 31.12.2004 
ಜಂಟಿ ನಿರ್ದೇಶಕರು. ಮಂಗಳೂರು. 

4 ಬಿ. ನಾರಾಯಣಸ್ವಾಮಿ, ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಛೇರಿ, 31.08.2004 
ಜಂಟಿ ನಿರ್ದೇಶಕರು. ಧಾರವಾಡ. 

5 ಕೆ. ಉಷಾಕುಮಾರಿ, ಕೇಂದ್ರ ಕಛೇರಿ, ಬೆಂಗಳೂರು. 30.04.2004 
ಜಂಟಿ ನಿರ್ದೇಶಕರು. 

6 | ಬಿ. ಚಂದ್ರಶೇಖರ್‌ಗೌಡ, ಕೇಂದ್ರ ಕಛೇರಿ, ಬೆಂಗಳೂರು. 31.03.2004 
ಉಪ ನಿರ್ದೇಶಕರು. 

7 ಆರ್‌. ರಂಗಧಾಮಯ್ಯ, ಕೇಂದ್ರ ಕಛೇರಿ, ಬೆಂಗಳೂರು. 31.07.2004 
ಸಹಾಯಕ ನಿರ್ದೇಶಕರು. 

8 ಹೆಚ್‌. ಎನ್‌. ರಾಜಗೋಪಾಲ್‌, ಸರ್ಕಾರಿ ಕಲಾ ಕಾಲೇಜು, ಚಿತ್ರದುರ್ಗ. 30.04.2004 
ಪ್ರಾಂಶುಪಾಲರು, ಗ್ರೇಡ್‌-2. 




















( ೨೫ ) 










































































೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 
2 3 4 

9 ಶ್ರೀರಾಮಯ್ಯ, ಸರ್ಕಾರಿ ವಿಜ್ಞಾನ ಕಾಲೇಜು, 31.10.2004 
ಪ್ರಾಂಶುಪಾಲರು, ಗ್ರೇಡ್‌-2. ತುಮಕೂರು. 

10 | ಎಸ್‌.ಜೆ. ವಾಸುದೇವನ್‌, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.12.2004 
ಪ್ರಾಂಶುಪಾಲರು, ಗ್ರೇಡ್‌-2. ಮೈಸೂರು. 

11 | ಬಿ.ಆರ್‌. ಏಕಾಂಬರೇಶ್‌, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.12.2004 
ಪ್ರಾಂಶುಪಾಲರು, ಗ್ರೇಡ್‌-2. ಬೆಂಗಳೂರು 

12 | ಕೆ. ಶ್ರೀನಿವಾಸನ್‌, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.03.2004 
ಪ್ರಾಂಶುಪಾಲರು, ಗ್ರೇಡ್‌-2. ಬಳ್ಳಾರಿ. 

13 | ಬಿ.ಎ. ವಿಜಯದೇವರಾಜ ಅರಸ್‌, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.1.2004 
ಪ್ರಾಂಶುಪಾಲರು, ಗ್ರೇಡ್‌-2. ಶಿರಾ. 

14 | ಹೆಚ್‌.ಆರ್‌. ನಂಜುಂಡಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 30.09.2004 
ಪ್ರಾಂಶುಪಾಲರು, ಗ್ರೇಡ್‌-1. ಶಿಕಾರಿಪುರ. 

15 | ಎಸ್‌.ಜೆ. ಸಿದ್ದರಾಮಯ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 30.11.2004 
ಪ್ರಾಂಶುಪಾಲರು, ಗ್ರೇಡ್‌-1. ಮಧುಗಿರಿ. 

16 | ಎಸ್‌. ಶ್ರೀನಿವಾಸಗೋಪಾಲ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.1.2004 
ಪ್ರಾಂಶುಪಾಲರು, ಗ್ರೇಡ್‌-1. ಬೆಟ್ಟಂಪಾಡಿ. 

17 ಸೋಮಣ್ಣಯ್ಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.10.2004 
ಪ್ರಾಂಶುಪಾಲರು, ಗ್ರೇಡ್‌-1. ಉಪ್ಪಿನಂಗಡಿ. 

18 | ಎನ್‌.ಜೆ. ದೇಸಾಯಿ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 30.04.2004 
ಪ್ರಾಂಶುಪಾಲರು, ಗ್ರೇಡ್‌-1. ಬೆಂಗಳೂರು. 

19 | ಎಸ್‌.ಎ. ಪಾಂಡುರಂಗಯ್ಯಶೆಟ್ಟಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.08.2004 
ಪ್ರಾಂಶುಪಾಲರು, ಗ್ರೇಡ್‌-1. ಶ್ರೀನಿವಾಸಪುರ. 

20 | ಒಲಿಜ ಈರಣ್ಣ ತ ಸರ್ಕಾರಿ ವಿಜ್ಞಾನ ಕಾಲೇಜು, ಬೆಂಗಳೂರು 30.06.2004 
ತೆಲುಗು ಆಯ್ಕೆ ಶ್ರೇಣಿ ಉಪನ್ಯಾಸಕರು, 

21 ಬಿ. ಹರಿಶ್ಚಂದ್ರಭಟ್‌, ಸರ್ಕಾರಿ ವಿಜ್ಞಾನ ಕಾಲೇಜು, 30.06.2004 
ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು, ಬೆಂಗಳೂರು. 

22 ಎಂ.ಸಿ. ಮಣಿ, ಸರ್ಕಾರಿ ವಿಜ್ಞಾನ ಕಾಲೇಜು, 31.07.2004 
ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. | ಬೆಂಗಳೂರು. 

23 | ಗೌರಿಶಂಕರ್‌, ಸರ್ಕಾರಿ ವಿಜ್ಞಾನ ಕಾಲೇಜು, 30.11.2004 
ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

24 | ಎಲಿಜಬೆತ್‌ ಪಿಯರ್ಸ್‌ನ್‌, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 28.02.2004 
ಆಂಗ್ಲಭಾಷಾ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

25 (ಜಾನ್‌ ಕೆ.ಸಿ., ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.05.2004 
ಅರ್ಥಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

26 | ಪ್ರಭಾಕರನಾಯ್ಡು, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.08.2004 
ಗಣಿತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

27 | ಪುಷ್ಪಲತಾ ಬಿ. ಕಟ್ಟಿ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 30.09.2004 
ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

28 | ಪ್ರಸನ್ನ ಲಕ್ಷ್ಮೀ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 31.12.2004 
ಭೌತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

29 | ಖುರ್ಷಿದುನ್ನಿಸಾ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 30.04.2004 
ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

30 (ವಿ. ನಾರಾಯಣನ್‌, ಸರ್ಕಾರಿ ಆರ್‌.ಸಿ. ಕಾಲೇಜು, 31.05.2004 








ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. 





ಬೆಂಗಳೂರು. 



















































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೨೭ 

2 3 4 

31 | ಎಂ.ಆರ್‌. ನರಸಿಂಹ ಪ್ರಸಾದ್‌, ಸರ್ಕಾರಿ ಆರ್‌.ಸಿ. ಕಾಲೇಜು, 30.06.2004 
ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

32 (ಕೆ. ಪದ್ಯ ವಿಹೆಚ್‌ಡಿ ಗೃಹವಿಜ್ಞಾನ ಕಾಲೇಜು, 31.03.2004 
ಗೃಹವಿಜ್ಞಾನ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

33 ಸಿ.ಎಂ. ಶಾರದಾಂಬ, ವಿಹೆಚ್‌ಡಿ ಗೃಹ ವಿಜ್ಞಾನ ಕಾಲೇಜು, 31.03.2004 
ಗೃಹವಿಜ್ಞಾನ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

34 | ದಿಲ್‌ಶಾದ್‌ ಖಾನುಂ, ವಿಹೆಚ್‌ಡಿ ಗೃಹ ವಿಜ್ಞಾನ ಕಾಲೇಜು, 28.02.2004 
ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಬೆಂಗಳೂರು. 

35 | ವಿ. ಗುರುಮೂರ್ತಿ, ಲಾಲ್‌ಬಹದ್ದೂರ್‌ಶಾಸ್ತ್ರಿ ಸರ್ಕಾರಿ ಪ್ರಥಮ 31.07.2004 
ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ದರ್ಜೆ ಕಾಲೇಜು, ಬೆಂಗಳೂರು. 

36 | ಪಿ.ಹೆಚ್‌. ಸುಶೀಲ, ಸರ್ಕಾರಿ ಕಲಾ ಕಾಲೇಜು, ತುಮಕೂರು. 30.09.2004 
ಸಮಾಜಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. 

37 | ಆದಿನಾರಾಯಣ ಕೆ., ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 30.11.2004 
ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಶಿರಾ. 

38 | ಕೆ.ಎಸ್‌. ಅರುಣ್‌, ಸರ್ಕಾರಿ ವಿಜ್ಞಾನ ಕಾಲೇಜು, 31.10.2004 
ಪ್ರಾಣಿಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ತುಮಕೂರು. 

39 | ಎಸ್‌.ಹೆಚ್‌. ಅಂಜನರೆಡ್ಡಿ A ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 30.11.2004 
ರಾಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಪಾವಗಡ. 

40 | ಎಂ. ರಾಚಯ್ಯ, ಸರ್ಕಾರಿ ಬಾಲಕರ ಕಾಲೇಜು, 31.05.2004 
ತತ್ವಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಚಿಂತಾಮಣಿ. 

41 | ಆರ್‌. ಪಾರ್ಥಸಾರಥಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.12.2004 
ಭೌತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಶ್ರೀನಿವಾಸಪುರ. 

42 | ಸೈಯದ್‌ ಇಜಾಜ್‌ ಹುಸೇನ್‌, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.1.2004 
ಉರ್ದು ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

43 | ಡಾ: ಮೀರ್‌ ಅಮಾನುಲ್ಲಾ ಎಸ್‌., ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.12.2004 
ಸಮಾಜಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

44 | ಎನ್‌.ಎ. ಸೋಮಣ್ಣ, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.03.2004 
ರಾಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

45 | ಡಿ.ಎನ್‌. ರಾಮಕೃಷ್ಣ ರಾವ್‌, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 31.12.2004 
ಭೌತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

46 | ಎನ್‌.ಕೆ. ಶ್ರೀನಿವಾಸಶೆಟ್ಟಿ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 30.04.2004 
ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. | ಮೈಸೂರು. 

47 ಡಾ: ಎಸ್‌. ಆನಂದಮೂರ್ತಿ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 31.12.2004 
ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. | ಮೈಸೂರು. 

48 |ಡಾ: ಎಂ.ಟಿ. ಗೋವಿಂದೇಗೌಡ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 30.04.2004 
ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

49 | ಎಸ್‌. ದೊರೆಸ್ವಾಮಾಚಾರ್‌, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, 31.03.2004 
ಪ್ರಾಣಿಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

50 | ಎಸ್‌. ಸಿದ್ದರಾಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.10.2004 
ಭೂಗೋಳಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. | ಬನ್ನೂರು 

51 | ವೆಂಕಟದಾಸು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.03.2004 
ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಹುಣಸೂರು. 

52 | ಸಿ.ವಿ. ಮಹದೇವಯ್ಯ, ಮಹದೇಶ್ವರ ಕಾಲೇಜು, ಕೊಳ್ಳೇಗಾಲ. 31.03.2004 








ಅರ್ಥಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. 














೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 















































1 2 3 4 

53 ಬಿ.ಕೆ. ಹೊತಪೇಟೆ, ಸರ್‌ ಎಂ.ವಿ. ಸರ್ಕಾರಿ ಕಲಾ ವಾಣಿಜ್ಯ 30.11.2004 
ಇತಿಹಾಸ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಕಾಲೇಜು, ಭದ್ರಾವತಿ. 

54 | ಕೆ.ಎಸ್‌. ಕುಮಾರಸ್ವಾಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 28.02.2004 
ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಚನ್ನಗಿರಿ. 

55 | ಎಸ್‌. ವೀರಪ್ಪ, ಸರ್ಕಾರಿ ವಿಜ್ಞಾನ ಕಾಲೇಜು, ಚಿತ್ರದುರ್ಗ. 30.04.2004 
ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. 

56 | ಎ.ಜಿ. ಗಾಂವಕಾರ, ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು, 30.04.2004 
ಭೌತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಕಾರವಾರ. 

57 (ಡಾ: ಬಿ.ಎಂ. ಬಡಿಗೇರ್‌, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 31.10.2004 
ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. | ಗಂಗಾವತಿ. 

58 | ಬಿ.ಜಿ. ರಮಾಮಣಿ, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 31.01.2004 
ಅರ್ಥಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಮೈಸೂರು. 

59 | ಎನ್‌. ಹನುಮಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 30.04.2004 
ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು. ಚಿಕ್ಕಬಳ್ಳಾಪುರ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮೇರಿ ಜಾಯ್ಸ್‌ 
ಪಿ.ಆರ್‌. 1467 ಸರ್ಕಾರದ ಉಪ ಕಾರ್ಯದರ್ಶಿ-4, ಶಿಕ್ಷಣ ಇಲಾಖೆ. 
HIGH COURT OF KARNATAKA 
NOTIFICATION 


No. GOB(1)585/2000, Bangalore, Dated: 9th December 2003 

In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case No.173/2000 pending on the file of the Fast Track 
Court-1, Belgaum to the file of the Presiding Officer, Fast Track Court-ll, Belgaum, for disposal in 
accordance with law. 

By Order of the High Court, 
N. ANANDA 
P.R. 1472 Registrar General. 
HIGH COURT OF KARNATAKA 
NOTIFICATION 
No. GOB(1)15(21)/2003, Bangalore, Dated: 11th December 2003 

Sri K.S. Pundalik, Civil Judge (Sr.Dn.), Holalkere is permitted to surrender 30 days of Earned 
Leave from 1.1.2004 to 30.01.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1473 Assistant Registrar. 
HIGH COURT OF KARNATAKA 
NOTIFICATION 
No. GOB(1)16(7)/2003, Bangalore, Dated: 11th December 2003 

Sri B. Jayanth Kumar, | Addl. Civil Judge (Jr.Dn.) and JMFC., Dharwad is permitted to surrender 
30 days of Earned Leave from 02.01.2004 to 31.01.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1474 Assistant Registrar. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೨೯ 





HIGH COURT OF KARNATAKA 
NOTIFICATION 
No. GOB(1)585/2000, Bangalore, Dated: 17th December 2003 

In exercise of the powers vested under section 194 of the Code of Criminal Procedure, 1973 
(Central Act 2 of 1974) the High Court of Karnataka, hereby directs the Presiding Officers of Fast Track 
Courts Ill to IX, Bangalore City, as the Judges to deal with Sessions Cases relating to Atrocities on 
Women and offences relating to Dowry Prohibition Act and also as Addl. Sessions Judges for Bangalore 
City to deal with the Sessions Cases relating to Atrocities on Women and offences relating to Dowry 
Prohibition Act, arising within the Sessions division of Bangalore City and to empower the Prl. City Civil 
and Sessions Judge, City Civil Court, Bangalore, to assign the Sessions Cases relating to Atrocities on 
Women and offences relating to Dowry Prohibition Act to the Presiding Officers of Fast Track Courts Ill to 
IX, Bangalore City. 

By Order of the High Court, 
N. ANANDA 
P.R. 1475 Registrar General. 
HIGH COURT OF KARNATAKA 
NOTIFICATION 
No. GOB(1) 1/2003, Bangalore, Dated: 18th December 2003 

The following Transfers and postings of officers of Judicial Department in the cadre of District 

Judges are ordered in the interest of Public Service, to take effect immediately:- 
































Sl.No. Name of the Officer Present Charge Charge to which posted 
Sriyuths:- 
01. | C.G. Hungund District Judge ೦೦0, Ill Addl. District and 
Presiding Officer, Karnataka Wakf Sessions Judge, 
Tribunal, Mysore. (ON REPATRIATION) | Mysore. (Vacant post). 
02 | Moosekunhi Nayar Moole | District Judge OOD, Il Addl. City Civil and 
Presiding Officer, Karnataka Wakf Sessions Judge, 
Tribunal, Bangalore. Bangalore City. 
(ON REPATRIATION) (Vacant post) 
By Order of the High Court, 
N. ANANDA 
P.R. 1476 Registrar General. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆಕುಕ 123 ಐಎಂಎಂ 2003, ಬೆಂಗಳೂರು, ದಿನಾಂಕ: 12ನೇ ಡಿಸೆಂಬರ್‌ 2003 
ಔಷಧ ನಿಯಂತ್ರಣ ಇಲಾಖೆಯ ಔಷಧ ಪರಿವೀಕ್ಷಕರ ಹುದ್ದೆಗಳಿಗೆ ಗ್ರಾಮೀಣ ಕೃಪಾಂಕದ ಸೌಲಭ್ಯ ಪಡೆದು ದಿನಾಂಕ: 
11.11.1998ರ ನಂತರ ನೇಮಕಾತಿ ಹೊಂದಿದ್ದು, ಗ್ರಾಮೀಣ ಕೃಪಾಂಕ ರಹಿತ ಪರಿಷ್ಕೃತ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆಯಲಾಗದ ಈ 
ಕೆಳಕಂಡ ಅಭ್ಯರ್ಥಿಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 123 ಐಎಂಎಂ 2003, ದಿನಾಂಕ: 15.9.2003 ರಲ್ಲಿ ನೇಮಕಾತಿಯನ್ನು 
ರದ್ದುಪಡಿಸಿ, ಕೂಡಲೇ ಜಾರಿಗೆ ಬರುವಂತೆ ಸರ್ಕಾರದ ಸೇವೆಯಿಂದ ಕಾರ್ಯ ವಿಮುಕ್ತಗೊಳಿಸಲಾಗಿತ್ತು. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 58 ಎಸ್‌ಆರ್‌ಆರ್‌ 2003, ದಿನಾಂಕ: 12.11.2003 ರಲ್ಲಿ ಗ್ರಾಮೀಣ ಕೃಪಾಂಕ 
ಸೌಲಭ್ಯ ಪಡೆದು ಸೇವೆಯಿಂದ ತೆಗೆದು ಹಾಕಲ್ಪಟ್ಟ ನೌಕರರನ್ನು ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಳಿಸಲು ವಿಶೇಷ ನಿಯಮಗಳನ್ನು 
ರೂಪಿಸಲಾಗಿದೆ. ಸದರಿ ನಿಯಮಗಳನ್ವಯ ಹಾಗೂ ಆ ನಿಯಮಗಳಲ್ಲಿ ಸೂಚಿಸಿರುವ ಷರತ್ತುಗಳಿಗೊಳಪಟ್ಟು ಈ ಕೆಳಕಂಡ ಅಭ್ಯರ್ಥಿಗಳನ್ನು 
ಔಷಧ ನಿಯಂತ್ರಣ ಇಲಾಖೆಯ ಔಷಧ ಪರಿವೀಕ್ಷಕರ ಹುದ್ದೆಗಳಿಗೆ (ಗ್ರೂಪ್‌-ಬಿ) ವೇತನ ಶ್ರೇಣಿ ರೂ.6000-150-7200-200-8000- 
260-10880-320-11200 ರಲ್ಲಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮ, 1940ರ 
ಕಲಂ 21 ರಡಿಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 














ಕ್ರ.ಸಂ. ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ನೇಮಕ ಮಾಡಿರುವ ಸ್ಥಳ 
1 2 3 4 
1 ಶ್ರೀ ಅರುಣ್‌ ಪಂಪುಸ ಕಠಾರಿ 28.4.1969 | ಉಪ ಔಷಧ ನಿಯಂತ್ರಕರ ಕಛೇರಿ, ಔಷಧ 
ಬಿನ್‌ ಕಠಾರಿ ಕೊಪ್ಪದ್‌ ಪೇಟ್‌ ಇಳಕಲ್‌, ಬೆಲೆ ನಿಯಂತ್ರಣ ಕೋಶ, ಅರಮನೆ ರಸ್ತೆ, 
ಬಾಗಲಕೋಟೆ ಜಿಲ್ಲೆ-587125. ಬೆಂಗಳೂರು-560 001. 

















೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 











2 3 4 
2 | ಶ್ರೀಮತಿ ಮಮತಾ ವಿ. ಕೇರಾಫ್‌ ಟಿ. ಲಕ್ಷ್ಮೀದೇವಮ್ಮ 4.7.1975 | ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಎಲ್‌.ಹೆಚ್‌.ವಿ. ಪಿ.ಹೆಚ್‌.ಸಿ. ಬಿಳಿಗೆರೆ ಪೋಸ್ಟ್‌, ಬೆಂಗಳೂರು ವೃತ್ತ-4, ಬೆಂಗಳೂರು. 


ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ. 





3 ಶ್ರೀ ಓಂಕಾರೇಶ್ವರ ಬಿ.ಬಿ. ಕೇರಾಫ್‌ ಕೆ. ಮಹಾದೇವಪ್ಪ 20.7.1967 | ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ನಂ.30, ನ್ಯೂ ಪೊಲೀಸ್‌ ಲೇನ್‌, ಯಲಗುಂಡ ಪಾಳ್ಯ, ಬೆಂಗಳೂರು ವೃತ್ತ-3, ಬೆಂಗಳೂರು. 
ಬೆಂಗಳೂರು-47. 




















ಕರ್ನಾಟಕ ನಾಗರೀಕ ಸೇವಾ (ಗ್ರಾಮೀಣ ಕೃಪಾಂಕ ಸೌಲಭ್ಯ ಪಡೆದು ರಾಜ್ಯದ ನಾಗರೀಕ ಸೇವೆಗಳಿಗೆ ನೇಮಕಗೊಂಡ ವ್ಯಕ್ತಿಗಳ 
ವಿಲೀನ) (ವಿಶೇಷ) ನಿಯಮಗಳು-2003ರ ನಿಯಮ 4(1) ರನ್ವಯ ಮೇಲ್ಕಂಡ ಅಭ್ಯರ್ಥಿಗಳು ವಿಲೀನಗೊಂಡ ದಿನಾಂಕಕ್ಕಿಂತ ಹಿಂದೆ 
ಸಲ್ಲಿಸಿದ ಸೇವೆಯನ್ನು ರಜೆ ಮತ್ತು ನಿವೃತ್ತಿ ವೇತನಕ್ಕೆ ಮಾತ್ರ ಪರಿಗಣಿಸಬಹುದಾಗಿದೆ. ನಿಯಮ 4(2)ರ ಅನ್ವಯ ಸದರಿಯವರ ವೇತನವನ್ನು 
ಅವರು ನೇಮಕಗೊಂಡ ಹುದ್ದೆಯ ವೇತನ ಶ್ರೇಣಿಯ ಕನಿಷ್ಟ ಮೊತ್ತಕ್ಕೆ ನಿಗದಿಪಡಿಸುವುದು ಹಾಗೂ ಸದರಿಯವರ ನೇಮಕಾತಿಯು ನಿಯಮ 
5ಕ್ಕೆ ಬದ್ಧವಾಗಿರುತ್ತದೆ. 
ಸದರಿ ಅಭ್ಯರ್ಥಿಗಳ ಜೇಷ್ಟತೆಯನ್ನು ಗ್ರಾಮೀಣ ಕೃಪಾಂಕ ರಹಿತ ಪರಿಷ್ಕೃತ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದು ನೇಮಕಗೊಳ್ಳುವ 
ಅಭ್ಯರ್ಥಿಗಳ ಜೇಷ್ಟತೆಯ ನಂತರ ನಿಗದಿಪಡಿಸಲಾಗುವುದು. ಸದರಿ ಅಭ್ಯರ್ಥಿಗಳು ಈ ಬಗ್ಗೆ ಒಂದು ಒಪ್ಪಿಗೆ ಪತ್ರವನ್ನು (Undertaking) 
ಸಲ್ಲಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚೋಮಾನಾಯಕ್‌ ಜಿ. 
ಪಿ.ಆರ್‌. 1477 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 279 ಆಖಇ 2003, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌ 2003 
ಶ್ರೀ ವೆಂಕಟನರಸಿಂಹನ್‌, ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ (ನಗರ), ಬೆಂಗಳೂರು, ಇವರಿಗೆ ವೈದ್ಯಕೀಯ 
ಕಾರಣದಿಂದಾಗಿ, ದಿನಾಂಕ: 31.1.2004ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
2851) (ಎ) ರನ್ವಯ ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಲು ಅನುಮತಿ ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1478 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಅಧಿಸೂಚನೆ ಸಂಖ್ಯೆ: ಆಇ 306 ರಾಲೆಪ 2003, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌ 2003 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಲೆಕ್ಕಪರಿಶೋಧನಾಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ 
ಕಛೇರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಪರಸ್ಪರ ವರ್ಗಾಯಿಸಿ ನಿಯೋಜಿಸಿದೆ. 














ಕ್ರ.ಸಂ. ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಕಛೇರಿ ವರ್ಗಾಯಿಸಿ ನಿಯೋಜಿಸಿರುವ ಕಛೇರಿ 
1 ಶ್ರೀ ವಿಜಯಕುಮಾರ್‌ ವೈ. ಅಪ್ಪುಗೋಳ್‌, ಮುಖ್ಯ ಅಭಿಯಂತರರ ಕಛೇರಿ, 
ಲೆಕ್ಕಪರಿಶೋಧನಾಧಿಕಾರಿ, ಕಾರ್ಯಪಾಲಕ ಅಭಿಯಂತರರ ಕಛೇರಿ, ನೀರಾವರಿ (ಉತ್ತರ), ಬೆಳಗಾವಿ, 
ಎಂ.ಆರ್‌.ಬಿ.ಸಿ. ವಿಭಾಗ, ನಂ:1, ನರಗುಂದ. ಇಲ್ಲಿಗೆ ಶ್ರೀ ಸಿ.ಎ. ಬುಕಟಿಗಾರ್‌, ಇವರ ಜಾಗಕ್ಕೆ. 
2 ಶ್ರೀ ಸಿ.ಎ. ಬುಕಟಿಗಾರ್‌, ಕಾರ್ಯಪಾಲಕ ಅಭಿಯಂತರರ ಕಛೇರಿ, 
ಲೆಕ್ಕಪರಿಶೋಧನಾಧಿಕಾರಿ, ಮುಖ್ಯ ಅಭಿಯಂತರರ ಕಛೇರಿ, ಜಿ.ಆರ್‌.ಬಿ.ಸಿ. ವಿಭಾಗ, ನಂ:2, ಹಿಡಕಲ್‌, 
ನೀರಾವರಿ (ಉತ್ತರ), ಬೆಳಗಾವಿ. ಇಲ್ಲಿನ ಖಾಲಿ ಹುದ್ದೆಗೆ. 














ಮೇಲ್ಕಂಡ ಅಧಿಕಾರಿಗಳ ವರ್ಗಾವಣೆಯು ಕೋರಿಕೆಯ ಮೇರೆಗೆ ಮಾಡಿರುವುದರಿಂದ, ಇವರುಗಳು ವರ್ಗಾವಣೆ ಪ್ರಯಾಣ ಭತ್ಯೆ 
ಹಾಗೂ ಸೇರುವ ಕಾಲವನ್ನು ಉಪಯೋಗಿಸಿಕೊಳ್ಳಲು ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 1479 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 

HIGH COURT OF KARNATAKA 
NOTIFICATION 
No. LCA-ll-281/2002, Bangalore, Dated: 10th December 2003 


In exercise of the powers conferred by Article 235 of the Constitution of India read with Rule 2 of 
the Karnataka Sub-ordinate Courts (Ministerial and Other Posts) (Recruitment) Rules, 1982, the High 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೩೧ 





Court of Karnataka is pleased to promote the following Sheristedars purely on temporary basis on 
officiation for a period of one year as Chief Administrative Officer/Assistant Registrar in the Scale of Pay 
of Rs.6000-150-7200-200-8800-260-10880-320-11200 in the existing vacancies and post them to the 
vacancies shown against their names, with effect from the date they assume charge in the interest of 
public service. 











51.10. Name and the present place of work. Place to which posted on promotion. 

1. Sri R.B. Deshpande, As Chief Administrative Officer, District and 
Sheristedar, District and Sessions Court, Sessions Court, D.K., Mangalore (Vacant post). 
Bijapur. 

2. Sri V.D. Vambase, As Assistant Registrar, City Civil Court, 
Sheristedar, Court of Civil Judge (Sr.Dn.), Bangalore (Vacant post). 

Bagewadi, Bijapur. 

















Note:- The above promotions are subject to review of promotions according to Inter-State Seniority list 
published in the Gazette dated:10.10.2002 and also subject to decision in the Writ Petitions 
bearing Nos.44515/02, 44516/02, 45961/02, 954/03, 1869 to 1871/03, 2873/03, 4780/03, 6024/03, 
6025/03 and 10636/03. 

By Order of the High Court, 
A.S. PACHHAPURE 
P.R. 1480 Registrar (Vigilance). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 395 ಆಸೇಇ 2003, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌ 2003 

ಶ್ರೀ ಬಿ.ಎನ್‌. ಸುರೇಶ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಮುಖ್ಯ ಆಡಳಿತ ಮತ್ತು ಜಾಗೃತಾಧಿಕಾರಿ, ಮೈಸೂರು 
ಮಿನರಲ್ಸ್‌ ಲಿಮಿಟೆಡ್‌, ಬೆಂಗಳೂರು ಇವರು ದಿನಾಂಕ: 08.10.1003 ರಿಂದ 21.11.2003 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 


ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 1481 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 24 ಎಟಿಎಸ್‌ 2003, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌ 2003 
ಅಧಿಸೂಚನೆ ಸಂಖ್ಯೆ: ಕಂಇ 24 ಎಟಿಎಸ್‌ 2003ದ ದಿನಾಂಕ: 8.12.2003ನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ ಎಂ. ನಿಂಗಯ್ಯ, 
ಗುಂಪು-"ಬಿ' ತಹಶೀಲ್ದಾರ್‌ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚನ್ನರಾಯಪಟ್ಟಣ ತಾಲ್ಲೂಕು 
ತಹಶೀಲ್ದಾರ್‌ ಹುದ್ದೆಗೆ ಶ್ರೀ ದೊಡ್ಡಚನ್ನೇಗೌಡ, ಇವರ ಜಾಗದಲ್ಲಿ ನೇಮಿಸಲಾಗಿದೆ. 
ಶ್ರೀ ದೊಡ್ಡಚನ್ನೇಗೌಡ, ತಹಶೀಲ್ದಾರ್‌ ಇವರಿಗೆ ನಂತರ ಪ್ರತ್ಯೇಕವಾದ ಸ್ಥಳನಿಯುಕ್ತಿ ಆದೇಶ ನೀಡಲಾಗುವುದು. ಅಲ್ಲಿಯವರೆಗೆ 
ಅವರು ಹಾಸನ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಕಾರ್ಯ ವರದಿ ಮಾಡಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 1482 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 60 ರೇಸೇವಿ 2002, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌ 2003 
ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಕರ್ನಾಟಕ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 
ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿ ತುಂಬದೆ ಇರುವ ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001ರ ಪ್ರಕಾರ ರೇಷ್ಮೆ 
ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿ ಹುದ್ದೆಗೆ ಆಯ್ಕೆಯಾದ ಈ ಕೆಳಕಂಡ ಅಭ್ಯರ್ಥಿಯನ್ನು ರೂ.5575-125-5700-150-7200-200- 
8800-260-10620 ವೇತನ ಶ್ರೇಣಿಯಲ್ಲಿ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ. 


೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 





ಶ್ರೀ ಎಸ್‌. ಮಹೇಶ್‌ಕುಮಾರ್‌ ವಾಗೆ 
ಕೇರಾಫ್‌ ಜಿ.ಎನ್‌. ಸಿದ್ದೇಶ್ವರ, ಬ್ಯಾಂಕ್‌ ಕಾಲೋನಿ, 
ಹೌಸ್‌ ನಂ.15-5-430, ಕುಂಬಾರವಾಡ ರಸ್ತೆ, ಬೀದರ್‌ - 585401. 
ಇವರ ನೇಮಕಾತಿ ಕುರಿತಂತೆ ಈ ಕೆಳಗಿನ ಷರತ್ತುಗಳನ್ನು ವಿಧಿಸಿ ಖಾಲಿ ಇರುವ ರೇಷ್ಮೆ ವಿಸ್ತರಣಾಧಿಕಾರಿ, ತಾಂತ್ರಿಕ ಸೇವಾ 
ಕೇಂದ್ರ, ಬೀದರ್‌ ಇಲ್ಲಿ ಸ್ಥಳನಿಯುಕ್ತಿಗೊಳಿಸಿದೆ. 
(ಅ) ಕರ್ನಾಟಕ ಸರ್ಕಾರಿ ಸೇವಾ (ಪರೀಕ್ಸಾರ್ಥಿ) ನಿಯಮಗಳು 1977ಕ್ಕೆ ಬದ್ಧರಾಗಿರುತ್ತಾರೆ ಮತ್ತು ವರದಿ ಮಾಡಿಕೊಂಡ 
ದಿನಾಂಕದಿಂದ 2 ವರ್ಷ ಪರೀಕ್ಸಾರ್ಥಿಯಾಗಿರುತ್ತಾರೆ. 
(ಆ) ಕರ್ನಾಟಕ ಸರ್ಕಾರಿ ಸೇವಾ (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು 1974 ರಲ್ಲಿ ನಿಗದಿ 
ಪಡಿಸಿರುವಂತೆ ಇಲಾಖಾ ಪರೀಕ್ಷೆ ಹಾಗೂ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಪರೀಕ್ಷಾರ್ಥ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 
(ಇ) ಸರ್ಕಾರಿ ಆಗಿಂದಾಗ್ಗೆ ಹೊರಡಿಸುವ ಆದೇಶಗಳಿಗೆ ಈ ನೇಮಕಾತಿಯು ಬದ್ಧವಾಗಿರುತ್ತದೆ. 
(ಈ) ನೇಮಕಾತಿ ಆದೇಶ ಸ್ವೀಕರಿಸಿದ ದಿನಾಂಕದಿಂದ 15 ದಿನಗಳೊಳಗೆ ರೇಷ್ಮೆ ನಿರ್ದೇಶನಾಲಯದಲ್ಲಿ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. 
(ಉ) ಸದರಿಯವರನ್ನು ಕೆಲಸಕ್ಕೆ ವರದಿ ಮಾಡಿಕೊಳ್ಳುವ ಮುನ್ನ ರೇಷ್ಮೆ ಕೃಷಿ ಅಭಿವೃದ್ದಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು 
ಅಭ್ಯರ್ಥಿಯ ವಯಸ್ಸು, ವಿದ್ಯಾರ್ಹತೆ ಹಾಗೂ ಇತರೆ ಅಂಶಗಳನ್ನು ಮೂಲ ದಾಖಲೆಗಳೊಂದಿಗೆ ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮಂಜೇಗೌಡ 
ಪಿ.ಆರ್‌. 1483 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ರೇಷ್ಟೆ. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of | Addl. Civil Judge (Sr.Dn.), Bagalkot, is concurrently 
appointed as the Presiding Officer of the Court of Prl. Civil Judge (Sr.Dn.) and CJM., Bagalkot, with 
immediate effect and until further orders. 
By Order of the High Court, 
N. ANANDA 
P.R. 1484 Registrar General. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of | Addl. Civil Judge (Sr.Dn.), Gulbarga, is concurrently 
appointed as the Presiding Officer of the Court of Prl. Civil Judge (Sr.Dn.) and CJM., Gulbarga, with 
immediate effect and until further orders. 
By Order of the High Court, 
N. ANANDA 
P.R. 1485 Registrar General. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of Addl. Civil Judge (Sr.Dn.), Bidar, is concurrently appointed 
as the Presiding Officer of the Court of Civil Judge (Sr.Dn.) and CJM., Bidar, with immediate effect and 
until further orders. 
By Order of the High Court, 
N. ANANDA 
P.R. 1486 Registrar General. 
HIGH COURT OF KARNATAKA 
NOTIFICATION No. GOB(1)2/2003, Bangalore, Dated: 18th December 2003 
The Presiding Officer of the Court of Addl. Civil Judge (Sr.Dn.), Bellary, is concurrently appointed 
as the Presiding Officer of the Court of Civil Judge (Sr.Dn.) and CJM., Bellary, with immediate effect and 
until further orders. 
By Order of the High Court, 
N. ANANDA 
P.R. 1487 Registrar General. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೩೩ 





HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of | Addl. Civil Judge (Sr.Dn.), Bijapur, is concurrently 
appointed as the Presiding Officer of the Court of Prl. Civil Judge (Sr.Dn.) and CJM., Bijapur, with 
immediate effect and until further orders. 
By Order of the High Court, 
N. ANANDA 
P.R. 1488 Registrar General. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of Addl. Civil Judge (Sr.Dn.), Gadag, is concurrently appointed 
as the Presiding Officer of the Court of Civil Judge (Sr.Dn.) and CJM., Gadag, with immediate effect and 
until further orders. 
By Order of the High Court, 
N. ANANDA 
P.R. 1489 Registrar General. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of Addl. Civil Judge (Sr.Dn.), Davanagere, is concurrently 
appointed as the Presiding Officer of the Court of Civil Judge (Sr.Dn.) and CJM., Davanagere, with 
immediate effect and until further orders. 
By Order of the High Court, 
N. ANANDA 
P.R. 1490 Registrar General. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The following Presiding officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders: 





























Sl.No. Designation of the Presiding Officer Name of the Court to which concurrently appointed 
01. IX Addl. Chief Metropolitan Magistrate, Chief Metropolitan Magistrate, 
Bangalore City. Bangalore City. 
02. VIII Addl. Chief Metropolitan Magistrate, IV Addl. Chief Metropolitan Magistrate, 
Bangalore City. Bangalore City. 
03. VII Addl. Chief Metropolitan Magistrate, VI Addl. Chief Metropolitan Magistrate, 
Bangalore City. Bangalore City. 
By Order of the High Court, 
N. ANANDA 
P.R. 1491 Registrar General. 
HIGH COURT OF KARNATAKA 
NOTIFICATION 


No. GOB(1)2/2003, Bangalore, Dated: 18th December 2003 
The Presiding Officer of the Court of Addl. Chief Judicial Magistrate, Bangalore Rural District, 
Bangalore, is concurrently appointed as the Presiding Officer of the Court of Chief Judicial Magistrate, 
Bangalore Rural District, Bangalore, with immediate effect and until further orders. 
By Order of the High Court, 
N. ANANDA 
P.R. 1492 Registrar General. 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of Addl. Civil Judge (Sr.Dn.), Mandya, is concurrently appointed 
as the Presiding Officer of the Court of Prl. Civil Judge (Sr.Dn.) and CJM., Mandya, with immediate effect 
and until further orders. 
By Order of the High Court, 
N. ANANDA 
P.R. 1493 Registrar General. 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 18th December 2003 
The Presiding Officer of the Court of | Addl. Civil Judge (Sr.Dn.), Chitradurga, is concurrently 
appointed as the Presiding Officer of the Court of Prl. Civil Judge (Sr.Dn.) and CJM., Chitradurga, with 
immediate effect and until further orders. 
By Order of the High Court, 
N. ANANDA 
P.R. 1494 Registrar General. 
HIGH COURT OF KARNATAKA 
NOTIFICATION No. GOB(1)3/2003, Bangalore, Dated: 18th December 2003 
The Presiding Officer of the Court of Civil Judge (Jr.Dn.) and JMFC., Harihar, is concurrently 
appointed as the Presiding Officer of the Court of Addl. Civil Judge (Jr.Dn.) Harihar, with immediate effect 
and until further orders. 
By Order of the High Court, 
N. ANANDA 
P.R. 1495 Registrar General. 
HIGH COURT OF KARNATAKA 
NOTIFICATION No. GOB(1)3/2003, Bangalore, Dated: 18th December 2003 
The Presiding Officer of the Court of Addl. Civil Judge (Jr.Dn.), Hosadurga, is concurrently 
appointed as the Presiding Officer of the Court of Civil Judge (Jr.Dn.) and JMFC., Hosadurga, with 
immediate effect and until further orders. 
By Order of the High Court, 
N. ANANDA 
P.R. 1496 Registrar General. 
HIGH COURT OF KARNATAKA 
NOTIFICATION No. GOB(1)2/2003, Bangalore, Dated: 22nd December 2003 
The following Presiding officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders:- 


























Sl. Designation of the Presiding Officer Name of the Court to which concurrently 
No. appointed 
01. | Judge, Court of Small Causes, Mysore. Prl. Civil Judge (Sr.Dn.) and CJM., Mysore. 
02. | Il Addl. Civil Judge (Sr.Dn.), Mysore. | Addl. Civil Judge (Sr.Dn.) Mysore. 
By Order of the High Court, 
R.B. BUDIHAL 
P.R. 1 Registrar General. l/c 


HIGH COURT OF KARNATAKA 
NOTIFICATION No. GOB(1)3/2003, Bangalore, Dated: 19th December 2003 

The Presiding Officer of the Court of Il Addl. Civil Judge (Junior Division), Belgaum, is 

concurrently appointed as the Presiding Officer of the Court of | Addl. Civil Judge (Junior Division), 
Belgaum (Vacant post), with immediate effect and until further orders. 

By Order of the High Court, 
R.B. BUDIHAL 
P.R.2 Registrar General. l/c 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೩೫ 





HIGH COURT OF KARNATAKA 
NOTIFICATION No. GOB(1)2/2003, Bangalore, Dated: 20th December 2003 
The Presiding Officer of the Court of | Addl. Civil Judge (Senior Division), Dharwad, is 
concurrently appointed as the Presiding Officer of the Court of Prl. Civil Judge (Senior Division) and CJM, 
Dharwad (vacant post), with immediate effect and until further orders. 
By Order of the High Court, 
R.B. BUDIHAL 
P.R.3 Registrar General. l/c 
HIGH COURT OF KARNATAKA 
NOTIFICATION No. GOB(1)3/2003, Bangalore, Dated: 20th December 2003 
The Presiding Officer of the Court of | Addl. Civil Judge (Junior Division) and JMFC ll Court, 
Gulbarga, is concurrently appointed as the Presiding Officer of the Court of Prl. Civil Judge (Junior 
Division) and JMFC Il Court, Gulbarga (Vacant post), with immediate effect and until further orders. 
By Order of the High Court, 
R.B. BUDIHAL 
P.R.4 Registrar General. l/c 
HIGH COURT OF KARNATAKA 
NOTIFICATION No. GOB(1)3/2003, Bangalore, Dated: 22nd December 2003 
The following Presiding officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders:- 




















Sl. Designation of the Presiding Officer Name of the Court to which concurrently 
No. appointed 
01. | || Addl. | Civil Judge (Jr.Dn.), Mysore. JMFC Il Court, Mysore. 
02. | Addl. Civil Judge (Jr.Dn.) and JMFC., Civil Judge (Jr.Dn.) and JMFC., 
Chamarajanagar. Chamarajanagar. 
By Order of the High Court, 
R.B. BUDIHAL 
P.R.5 Registrar General. l/c 


HIGH COURT OF KARNATAKA 
NOTIFICATION No. GOB(1)2/2003, Bangalore, Dated: 19th December 2003 
The Presiding Officer of the Court of Addl. Civil Judge (Senior Division), Udupi, is concurrently 
appointed as the Presiding Officer of the Court of Civil Judge (Senior Division) and CJM., Udupi (vacant 
post), with immediate effect and until further orders. 
By Order of the High Court, 
R.B. BUDIHAL 
P.R.6 Registrar General. l/c 
HIGH COURT OF KARNATAKA 
NOTIFICATION No. GOB(1)2/2003, Bangalore, Dated: 19th December 2003 
The Presiding Officer of the Court of Addl. Civil Judge (Senior Division), Karwar, is concurrently 
appointed as the Presiding Officer of the Court of Civil Judge (Senior Division) and CJM., Karwar, with 
immediate effect and until further orders. 
By Order of the High Court, 
R.B. BUDIHAL 
P.R.7 Registrar General. l/c 
HIGH COURT OF KARNATAKA 
NOTIFICATION 
No. GOB(1)2/2003, Bangalore, Dated: 19th December 2003 
The Presiding Officer of the Court of Civil Judge (Senior Division), Virajpet, is concurrently 
appointed as the Presiding Officer of the Court of Civil Judge (Senior Division) and CJM., Kodagu- 
Madikeri (vacant post), with immediate effect and until further orders. 
By Order of the High Court, 
R.B. BUDIHAL 
P.R.8 Registrar General. l/c 





೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 160 ಸೇಇಮು 2003, ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್‌ 2003 
ಶ್ರೀ ಆರ್‌. ಮಹದೇವ, ಅಧೀಕ್ಷಕ ಇಂಜಿನಿಯರ್‌, ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ, ಇವರನ್ನು 
ಮುಖ್ಯ ಇಂಜಿನಿಯರ್‌, ಬಾಗಲಕೋಟೆ ನಗರಾಭಿವೃದ್ದಿ ಪ್ರಾಧಿಕಾರ, ಬಾಗಲಕೋಟೆ, ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿದೆ. 
ಶ್ರೀ ಜೆ.ಕೆ. ಪಾಟೀಲ್‌, ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ (ಉತ್ತರ), ಬಿಜಾಪುರ, ಇವರನ್ನು ಸದರಿ ಹುದ್ದೆಯ ಅಧಿಕ 
ಪ್ರಭಾರೆಯಲ್ಲಿ ನೇಮಿಸಿರುವುದನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮುಕ್ತಾಯಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 9 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 122 SPS 2003, Bangalore, Dated: 10th December 2003 
Sri Amar Kumar Pandey, IPS (KN 89), Deputy inspector General of Police. Planning & 
Modernization, Bangalore, shall concurrently function as Officer on Special Duty, National Youth Games, 
Bangalore, with immediate effect and until further order. 
By Order and in the name of the Governor of Karnataka, 
B. V. KUMARASWAMY 
P.R. 11 Under Secretary to Government, 
D.P.&A.R.(Services-1). 
NOTIFICATION 
No. DPAR 384 SAS 2003, Bangalore, Dated: 18th December 2003 
The services of Dr. Rajkumar Khatri, IAS (KN 88), waiting for posting, are placed at the disposal 
of Education Department with immediate effect and until further orders for posting him as State Project 
Director, Sarva Shiksha Abhiyana (SSA), Bangalore, in the newly created post. 
By Order and in the name of the Governor of Karnataka, 
B. V. KUMARASWAMY 
P.R. 12 Under Secretary to Government, 
D.P.&A.R.(Services-1). 
REVENUE SECRETARIAT 
NOTIFICATION No. RD 326 ASD 2003, Bangalore, Dated: 18th November 2003 
Dr. Shamla Ahamed, IAS Probationer (2002 batch) is placed inconcurrent charge of the duties of 
Taluk Magistrate of Hunsur Taluka in Mysore district for a period from 3.12.2003 to 7.1.2004. 
She is also placed in concurrent charge of the post of Tahsildar, Hunsur Taluka-l comprising 
Kasaba and Hanagod Hoblies only for a period from 3.12.2003 to 7.1.2004. 
Shri Subba who is presently working as Tahsildar, Hunsur shall function as Tahsildar, Hunsur 
Taluka-ll comprising Bilikere and Gowdagere Hoblies for a period from 3.12.2003 to 7.1.2004. 
By Order and in the name of the Governor of Karnataka, 
M.S. MAHAN THESAIAH 
P.R. 13 Under Secretary to Government, 
Revenue Department (Services-3). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕೃತೋಇ 23 ತೋಸೇಪ 2003, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2003 

ಅಮಾನತ್ತಿನಲ್ಲಿದ್ದ ಶ್ರೀ ಮುನಿಸ್ಥಾಮಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇವರ ವಿರುದ್ಧದ ಇಲಾಖಾ 
ವಿಚಾರಣೆಯನ್ನು ಕಾಯ್ದಿರಿಸಿ, ಅಮಾನತ್ತನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ, ಹಿರಿಯ ಸಹಾಯಕ ತೋಟಗಾರಿಕೆ 
ನಿರ್ದೇಶಕರು (ಜಿ.ಪಂ.), ಬಿಜಾಪುರ ಇಲ್ಲಿಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಂಜುಳಗೀತ 
ಪಿ.ಆರ್‌. 15 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೩೭ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 244 ಮೀಣಸೇ 2003, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2003 
ಶ್ರೀ ಡಿ. ನಾನಾ ನಾಯ್ಕ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), ಕಡೂರು ಇವರು ದಿನಾಂಕ: 31.12.2003 
ರಂದು ವಯೋಮಿತಿಯನ್ನು ತಲುಪಲಿರುವುದರಿಂದ ಸರ್ಕಾರಕ್ಕೆ ಮನೆ ನಿರ್ಮಾಣ ಮುಂಗಡ, ವಾಹನ ಖರೀದಿ ಮುಂಗಡ ಇತ್ಯಾದಿ ಹಾಗೂ 
ಇನ್ನಾವುದಾದರು ಹಣ ಬಾಕಿ ಬರಬೇಕಾಗಿದ್ದಲ್ಲಿ ಅದನ್ನು ಅವರ ನಿವೃತ್ತಿ ಉಪದಾನಗಳಿಂದ ವಸೂಲು ಮಾಡುವ ಷರತ್ತಿಗೊಳಪಟ್ಟು 
ಕರ್ನಾಟಕ ನಾಗರೀಕ ಸೇವಾ ನಿಯಮ 9561) ರನ್ವಯ ಶ್ರೀ ಡಿ. ನಾನಾ ನಾಯ್ಕ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಕಡೂರು, ಇವರಿಗೆ ದಿನಾಂಕ: 31.12.2003 ರಂದು (ಅಪರಾಹ್ನ) ಸರ್ಕಾರಿ ಸೇವೆಯಿಂದ ವಯೋನಿವೃತ್ತರಾಗಲು ಈ ಮೂಲಕ 
ಅನುಮತಿಯನ್ನು ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಿ. ಕಮಲಕುಮಾರ್‌ 
ಪಿ.ಆರ್‌. 14 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ). 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 176 ಪೊಪೆಸೆ 2003, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2003 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 87 ಡಿಜಿಓ 2003, ದಿನಾಂಕ: 23.07.2003 ರಲ್ಲಿ ಶ್ರೀ ಕೆ.ಎನ್‌. ರಾಧಾಕೃಷ್ಣನ್‌ » ತಾಂತ್ರಿಕ 
ಸಹಾಯಕ ನಿರ್ದೇಶಕರು ಇವರ ಸೇವೆಯನ್ನು ಪುನರ್‌ ನೇಮಕಕ್ಕಾಗಿ ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿ 
ಯವರನ್ನು ಡೈರೆಕ್ಟರ್‌ ಜನರಲ್‌ ಮತ್ತು ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ಅವರ ಕಛೇರಿಯಲ್ಲಿರುವ “ಪೊಲೀಸ್‌ ಪ್ರಿಂಟಿಂಗ್‌ ಪ್ರೆಸ್‌” 
ನಲ್ಲಿನ ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ರಂಗಮಣಿ 
ಪಿ.ಆರ್‌. 16 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಪೊಲೀಸ್‌ ಸೇವೆಗಳು). 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 60 ಎಲ್‌ಎಡಿ 2003, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌ 2003 
ದಿನಾಂಕ: 04.12.2003ರ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1):2:2003 ರಲ್ಲಿ ಸಿವಿಲ್‌ ಜಡ್ಜ್‌ 
(ಹಿರಿಯ ವಿಭಾಗ) ರಾದ ಶ್ರೀ ಪ್ರಕಾಶ್‌ ಎಲ್‌ ನಾಡಿಗೇರ್‌, ಇವರ ಸೇವೆಯನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, 
ಬೆಂಗಳೂರು ಇಲ್ಲಿನ ಉಪ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲು ಸರ್ಕಾರದ ವಶಕ್ಕೆ ನೀಡಲಾಗಿದೆ. 
ಶ್ರೀ ಪ್ರಕಾಶ್‌ ಎಲ್‌ ನಾಡಿಗೇರ್‌, ಸಿವಿಲ್‌ ನ್ಯಾಯಾಧೀಶರು (ಹಿರಿಯ ವಿಭಾಗ) ಇವರನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ 
ಪ್ರಾಧಿಕಾರ, ಬೆಂಗಳೂರು ಇಲ್ಲಿನ ಶ್ರೀ ಡಿ.ಆರ್‌. ವೆಂಕಟಸುದರ್ಶನರವರ ವರ್ಗಾವಣೆಯಿಂದ ತೆರವಾದ ಉಪ ಕಾರ್ಯದರ್ಶಿ ಹುದ್ದೆಗೆ 
ತಕ್ಷಣದಿಂದ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುವಂತೆ ಮರು ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ.ವಿ. ಮೂರ್ತಿ 
ಪಿ.ಆರ್‌. 17 ಸರ್ಕಾರದ ಉಪ ಕಾರ್ಯದರ್ಶಿ (ಆಡಳಿತ), ಕಾನೂನು ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 818 ಡಿಪಿಐ 2003, ಬೆಂಗಳೂರು, ದಿನಾಂಕ: 26ನೇ ಡಿಸೆಂಬರ್‌ 2003 
ದಿನಾಂಕ: 18.12.2003ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 384 ಎಸ್‌ಎಎಸ್‌ 2003 ರಲ್ಲಿ ಡಾ: ರಾಜಕುಮಾರ್‌ 
ಶತ್ರಿ, ಭಾ.ಆ.ಸೇ. ಇವರ ಸೇವೆಯನ್ನು ಸರ್ವ ಶಿಕ್ಷಾ ಅಭಿಯಾನ ಸಮಿತಿ, ಕರ್ನಾಟಕ, ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ 
ರಾಜ್ಯ ಯೋಜನಾ ನಿರ್ದೇಶಕರನ್ನಾಗಿ ಮರುಸ್ಥಳನಿಯುಕ್ತಿಗೊಳಿಸಲು ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಸದರಿಯವರನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ವ ಶಿಕ್ಷಾ ಅಭಿಯಾನ ಸಮಿತಿ, ಕರ್ನಾಟಕ, ಬೆಂಗಳೂರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ ರಾಜ್ಯ ಯೋಜನಾ ನಿರ್ದೇಶಕರನ್ನಾಗಿ ಮರುಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಹೆಚ್‌. ಪಡಸಲಗಿ 
ಪಿ.ಆರ್‌. 18 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 


೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 





ಸಾರಿಗೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಸಾಇ 55 ಟಿಎಂಇ 2003, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್‌ 2003 

ಶ್ರೀ ಮಹಮದ್‌ ದಸ್ತಗೀರ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಚಾಮರಾಜನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ತಾತ್ಕಾಲಿಕವಾಗಿ ಮತ್ತು ಮುಂದಿನ ಆದೇಶವಾಗುವವರೆಗೆ ಸಾರಿಗೆ ಆಯುಕ್ತರ ಕಛೇರಿಯಲ್ಲಿ ಖಾಲಿ ಇರುವ 
ಕಾನೂನು ಅಧಿಕಾರಿ ಹುದ್ದೆಗೆ ಅವರ ಕೋರಿಕೆಯ ಮೇರೆಗೆ ವರ್ಗಾಯಿಸಿ, ಕಾನೂನು ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

ಈ ಅವಧಿಯಲ್ಲಿ ಸದರಿ ಅಧಿಕಾರಿಯವರು ಯಾವುದೇ ವರ್ಗಾವಣೆ ಭತ್ಯೆಗಳನ್ನು ಪಡೆಯಲು ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಲಕ್ಷ್ಮೀಕಾಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಕಂಇ 23 ಎಡಿಇ 2003, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2003 

ಶ್ರೀ ಜಿ.ಜೆ. ಮಿರಾಂಡಾ, ತಹಶೀಲ್ದಾರ್‌ ಗ್ರೇಡ್‌-1 (ನಿಯಮ-32) ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಖಾಲಿ ಇರುವ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲ್ಲೂಕು ತಹಶೀಲ್ದಾರ್‌ರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ.ಎಸ್‌. ಮಹಂತೇಶಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 

ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 198 ಪಿಆರ್‌ಜೆ 2003, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2003 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 160 ಆಸೇವ 2003, ದಿನಾಂಕ: 24.12.2003 ರಲ್ಲಿ ಶ್ರೀ ಅರಿಪುಲ್ಲಾ ಷರೀಫ್‌, 
ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಮುಖ್ಯ ಆಡಳಿತಾಧಿಕಾರಿ, ಕಿದ್ದಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ಬೆಂಗಳೂರು, ಇವರನ್ನು ಮುಖ್ಯ 
ಆಡಳಿತಾಧಿಕಾರಿ, ಕೆ.ಯು.ಐ.ಡಿ.ಎಫ್‌.ಸಿ. ಬೆಂಗಳೂರು, ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಈ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಆದ್ದರಿಂದ, ಶ್ರೀ ಅರಿಪುಲ್ಲಾ ಷರೀಫ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿ, ಕೆ.ಯು.ಐ.ಡಿ.ಎಫ್‌.ಸಿ. ಬೆಂಗಳೂರು ಹುದ್ದೆಗೆ ಮರುಸ್ಥಳನಿಯುಕ್ತಿಗೊಳಿಸಿ 


ಪಿ.ಆರ್‌. 19 


ಪಿ.ಆರ್‌. 20 


ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ 
ಪಿ.ಆರ್‌. 21 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ನಗರಾಭಿವೃದ್ದಿ ಇಲಾಖೆ (ಯೋಮೇಕೊಲ). 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆನಾಸ 111 ಆಇಸೇ 2003, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2003 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಲ್ಲಿ ಈ ಕೆಳಗೆ ಕಾಣಿಸಿದ ಸ್ಥಳಗಳಲ್ಲಿ ಖಾಲಿ ಇರುವ ಉಪನಿರ್ದೇಶಕರುಗಳ 
ಹುದ್ದೆಗೆ ಪ್ರತಿನಿಯೋಜನೆ ಹಾಗೂ ವರ್ಗಾವಣೆ ಮಾಡಿ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ 
ಹೆಸರಿನ ಮುಂದೆ ಕಾಣಿಸಲಾದ ಹುದ್ದೆಗಳಿಗೆ ನೇಮಿಸಲಾಗಿದೆ. 























ಕ್ರಮ | ಅಧಿಕಾರಿ ಹೆಸರು / ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ / ವರ್ಗಾವಣೆಗೊಂಡಿರುವ ಸ್ಥಳ / ಕಛೇರಿ 
ಸಂಖ್ಯೆ ಕಛೇರಿ 

1 ಶ್ರೀ ಸಿ. ಶ್ರೀಧರ್‌, ಉಪ ನಿರ್ದೇಶಕರು, 
ಉಪ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು | ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ಇಲಾಖೆ, ಚಿಕ್ಕಮಗಳೂರು ಜಿಲ್ಲೆ. ಬಿಜಾಪುರ ಜಿಲ್ಲೆ, ಬಿಜಾಪುರ. 

2 | ಶ್ರೀ ಆರ್‌. ನಾರಾಯಣರೆಡ್ಡಿ, ಉಪ ನಿರ್ದೇಶಕರು (ಪ್ರತಿನಿಯೋಜನೆ ಮೇರೆಗೆ) 
ಸಹಾಯಕ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಕೊಡಗು ಜಿಲ್ಲೆ, ಮಡಿಕೇರಿ. 

ಈ ವರ್ಗಾವಣೆಗೆ ವರ್ಗಾವಣೆ ಭತ್ಯೆ ಮತ್ತು ಸೇರುವ ಕಾಲ ಒಳಗೊಂಡಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ. ಶ್ರೀನಿವಾಸನ್‌ 
ಪಿ.ಆರ್‌. 22 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ೩೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 450 ಸೆಅಸೆ 2003, ಬೆಂಗಳೂರು, ದಿನಾಂಕ: 26ನೇ ಡಿಸೆಂಬರ್‌ 2003 
ಶ್ರೀ ಎ.ಕೆ. ಅಗರ್‌ವಾಲ್‌, ಐ.ಎ.ಎಸ್‌. ಮಹಾನಗರ ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು, ಇವರಿಗೆ ದಿನಾಂಕ: 30.12.2003 ರಿಂದ 8.1.2004 ರವರೆವಿಗೆ (ಉದಿಸೇ) ಒಟ್ಟು 10 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 
ಶ್ರೀ ಎ.ಕೆ. ಅಗರ್‌ವಾಲ್‌, ಐ.ಎ.ಎಸ್‌., ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಮಹಾನಗರ ಆಯುಕ್ತರು, ಬೆಂಗಳೂರು 
ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಅ 


ಮೇಲ್ಕಂಡ ಅವಧಿಯಲ್ಲಿ ಎ.ಕೆ. ಅಗರ್‌ವಾಲ್‌, ಐ.ಎ.ಎಸ್‌., ರವರಿಗೆ ಹಾಗೂ ಈ ಕೆಳಕಂಡ ಅವರ ಕುಟುಂಬದ ಸದಸ್ಯರಿಗೆ 
2002-2003ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಮುರಾದಾಬಾದ್‌ಗೆ (ಉತ್ತರ ಪ್ರದೇಶ ರಾಜ್ಯ ಹೋಗಿ ಬರಲು ಕೇಂದ್ರ 
ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯ್ತಿಯನ್ನು ಉಪಯೋಗಿಸಿಕೊಳ್ಳಲು ಮಂಜೂರಾತಿ ನೀಡಿದೆ. ಸದರಿ ಉದ್ದೇಶಕ್ಕಾಗಿ ತಗಲುವ 
ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆಯ ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ 
ಷರತ್ತಿಗೊಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 

















ಹೆಸರು ಸಂಬಂಧ ವಯಸ್ಸು 
1. ಶ್ರೀ ಎ.ಕೆ. ಅಗರ್‌ವಾಲ್‌ ಸ್ವತಃ 56 ವರ್ಷಗಳು 
2. ಶ್ರೀಮತಿ ರಶ್ಮಿ ಅಗರ್‌ವಾಲ್‌ ಪತ್ನಿ 51 ವರ್ಷಗಳು 
3. ಸಂದೀಪ್‌ಕುಮಾರ್‌ ಅಗರ್‌ವಾಲ್‌ ಮಗ 28 ವರ್ಷಗಳು 
4. ಸಚಿನ್‌ಕುಮಾರ್‌ ಅಗರ್‌ವಾಲ್‌ ಮಗ 24 ವರ್ಷಗಳು 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೆಲ್ವಕುಮಾರ್‌ 
ಪಿ.ಆರ್‌. 23 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 130 ಎಂಎಂಸಿ 2003, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌ 2003 
ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ: ಮೀರಾ ಡಿ. ಮೇವುಂಡಿ ರವರನ್ನು ದಿನಾಂಕ: 1.1.2004 ರಿಂದ 
ಜಾರಿಗೆ ಬರುವಂತೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಪ್ರಭಾರದ ಮೇಲೆ, ವಯೋನಿವೃತ್ತಿ ಮೇಲೆ 
ನಿವೃತ್ತರಾಗುತ್ತಿರುವ ಡಾ: ಶೀಲಾ ಜಿ. ನಾಯಕ್‌ ರವರ ಸ್ಥಾನದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 24 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ. (ವೈದ್ಯಕೀಯ ಶಿಕ್ಷಣ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 28 ಆಸೇನಿ 2003, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2003 
ದಿನಾಂಕ: 19.11.2002ರ ಸಂಖ್ಯೆ: ಸಿಆಸುಇ 74 ಆಸೇನಿ 2002ರ ಅಧಿಸೂಚನೆ ರೀತ್ಯ ದಿನಾಂಕ: 30.11.2002 ರಂದು 58 
ವರ್ಷಗಳ ವಯೋಮಿತಿ ಮೇರೆಗೆ ನಿವೃತ್ತಿ ಹೊಂದಿದ ಶ್ರೀ ವಿ.ಎಂ. ಕುಲಕರ್ಣಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರಿಗೆ 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97, ದಿನಾಂಕ: 20.9.1997 ಹಾಗೂ ಆದೇಶ ಸಂಖ್ಯೆ: ಎಫ್‌ಡಿ 6 ಸನಿತಿ 2003, 
ದಿನಾಂಕ: 18.12.2003 ರನ್ವಯ ಅವರು ನಿವೃತ್ತಿ ಹೊಂದಿದ ದಿನಾಂಕದವರೆಗೆ ಲಭ್ಯವಿರುವ ಗಳಿಕೆ ರಜೆಯನ್ನು ಗರಿಷ್ಠ 240 ದಿನಗಳ 
(ಎರಡು ನೂರ ನಲವತ್ತು ದಿನಗಳು ಮಾತ್ರ) ಮಿತಿಗೊಳಪಟ್ಟು 1958ನೇ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 118-ಎ (1) 
ನಿಯಮದಡಿ ಹಾಗೂ ಉಪನಿಯಮ (2)ರ ಷರತ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 23 ಆಸೇನಿ 2003, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2003 
ದಿನಾಂಕ: 19.11.2002ರ ಸಂಖ್ಯೆ: ಸಿಆಸುಇ 74 ಆಸೇನಿ 2002ರ ಅಧಿಸೂಚನೆ ರೀತ್ಯ ದಿನಾಂಕ: 31.10.2002 ರಂದು 58 
ವರ್ಷಗಳ ವಯೋಮಿತಿ ಮೇರೆಗೆ ನಿವೃತ್ತಿ ಹೊಂದಿದ ಶ್ರೀ ಎಂ.ಕೆ. ವರಗಿರಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಇವರಿಗೆ ಸರ್ಕಾರದ 


೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೦೪ ಭಾಗ - ೨ 





ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97, ದಿನಾಂಕ: 20.9.1997 ಹಾಗೂ ಆದೇಶ ಸಂಖ್ಯೆ: ಎಫ್‌ಡಿ 6 ಸನಿತಿ 2003, ದಿನಾಂಕ: 
18.12.2003 ರನ್ವಯ ಅವರು ನಿವೃತ್ತಿ ಹೊಂದಿದ ದಿನಾಂಕದವರೆಗೆ ಲಭ್ಯವಿರುವ ಗಳಿಕೆ ರಜೆಯನ್ನು ಗರಿಷ್ಠ 240 ದಿನಗಳ (ಎರಡು ನೂರ 
ನಲವತ್ತು ದಿನಗಳು ಮಾತ್ರ) ಮಿತಿಗೊಳಪಟ್ಟು 1958ನೇ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 118-ಎ (1) ನಿಯಮದಡಿ 
ಹಾಗೂ ಉಪನಿಯಮ (2)ರ ಷರತ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 26 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 57 ನಯೋಸೇ 2002, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌ 2003 

ನಗರ ಯೋಜನಾ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಜಂಟಿ ನಿರ್ದೇಶಕರುಗಳ ಹುದ್ದೆಗೆ (ವೇತನ ಶ್ರೇಣಿ 
ರೂ.10620-260-10880-320-13440-380-14960) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ 
ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಮುಂಬಡ್ತಿ ನೀಡಿ ನೇಮಿಸಲಾಗಿದೆ. 











ಕ್ರ.ಸಂ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 
1. ಶ್ರೀ ಎಸ್‌.ಬಿ. ಹೊನ್ನೂರು, ಜಂಟಿ ನಿರ್ದೇಶಕರು, ನಗರ ಯೋಜನಾ ಇಲಾಖೆ 
ನಗರ ಯೋಜನಾ ಉಪ ನಿರ್ದೇಶಕರು, ನಿಯೋಜನೆ ಮೇಲೆ ನಗರ ನಿಯೋಜನೆ ಮೇಲೆ ಆಯುಕ್ತರು ನಗರಾಭಿವೃದ್ದಿ 
ಯೋಜನಾ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲ್ಬರ್ಗಾ. ಪ್ರಾಧಿಕಾರ ಗದಗ-ಬೆಟಗೇರಿ. 
2; ಶ್ರೀ ಬಿ.ಎಂ. ತಿರುಕನಗೌಡರ್‌, ಜಂಟಿ ನಿರ್ದೇಶಕರು, ನಗರ ಯೋಜನಾ ಇಲಾಖೆ 
ನಗರ ಯೋಜನಾ ಉಪ ನಿರ್ದೇಶಕರು, ನಿಯೋಜನೆ ಮೇಲೆ ನಿಯೋಜನೆ ಮೇಲೆ ನಗರ ಯೋಜನಾ ಸದಸ್ಯರು 
ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ, ಗದಗ-ಬೆಟಗೇರಿ. ನಗರಾಭಿವೃದ್ಧಿ ಪ್ರಾಧಿಕಾರ ಹುಬ್ಬಳ್ಳಿ-ಧಾರವಾಡ 


ಶ್ರೀ ಮುಕುಂದ ಹೆಚ್‌.ಬಿ. 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳದಲ್ಲಿ. 








3. | ಶ್ರೀ ಎ.ವಿ. ರಂಗೇಶ, ಜಂಟಿ ನಿರ್ದೇಶಕರು ನಗರ ಯೋಜನಾ ಕೇಂದ್ರ 
ನಗರ ಯೋಜನಾ ಉಪ ನಿರ್ದೇಶಕರು, ನಿಯೋಜನೆ ಮೇಲೆ ಕಛೇರಿಯಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ. 
ನಗರಾಭಿವೃದ್ದಿ ಪ್ರಾಧಿಕಾರ, ಮಂಗಳೂರು. 

4. ಶ್ರೀ ಬಿ.ಕೆ. ರಾಮಪ್ರಸಾದ್‌, ಜಂಟಿ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, 


ನಗರ ಯೋಜನಾ ಉಪ ನಿರ್ದೇಶಕರು, (ಯೋಜನಾ ವಿಭಾಗ) ನಗರ | ವಿಭಾಗೀಯ ಕಛೇರಿ, ಮೈಸೂರು. 
ಯೋಜನಾ ಕೇಂದ್ರ ಕಛೇರಿ, ಬೆಂಗಳೂರು. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 27 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ | 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 160 ಆಸೇವ 2003, ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್‌ 2003 
ಮುಖ್ಯ ಆಡಳಿತಾಧಿಕಾರಿ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ » ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅರಿಫುಲ್ಲಾ 
ಷರೀಫ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಮುಖ್ಯ ಆಡಳಿತಾಧಿಕಾರಿ, ಕೆ.ಯು.ಐ.ಡಿ.ಎಫ್‌.ಸಿ., ಬೆಂಗಳೂರು - ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 144 ಆಸೇವ 2003, ದಿನಾಂಕ: 20.11.2003 ರಲ್ಲಿ ಶ್ರೀ ಹೆಚ್‌. ಚಿತ್ತರಂಜನ್‌, ಕೆ.ಎ.ಎಸ್‌. 
(ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಮುಖ್ಯ ಆಡಳಿತಾಧಿಕಾರಿ, ಕೆ.ಯು.ಐ.ಡಿ.ಎಫ್‌.ಸಿ., ಬೆಂಗಳೂರು ಹುದ್ದೆಗೆ ವರ್ಗಾಯಿಸಿದ್ದನ್ನು 
ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಸೆಲ್ವಕುಮಾರ್‌ 
ಪಿ.ಆರ್‌. 28 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು) 


